ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯ 


1516 


ಸರ್ಕಾರವಾಗಲಿ ವಶಪಡಿಸಿಕೊಂಡಿದ್ದ ಪಕ್ಷದಲ್ಲಿ 
ಮಾಜಿ ಸೈನಿಕರಿಗೆ ಸರ್ಕಾರ ಯಾವ ರೀತಿಯ 
ರಕ್ಷಣೆಯನ್ನು ನೀಡುವುದು? (ಮಾಹಿತಿ 
ನೀಡುವುದು) 


" ಸದಸ್ಯರ ಹೆಸರು : ಶ್ರೀ ಆಯನೂರು ಮಂಜುನಾಥ್‌ 

el (ಪದವೀಧರರ ಕೇತು) 
ಉತ್ತರಿಸುವ ದಿನಾಂಕ .: 10.03.2022. 
ಉತ್ತರಿಸುವ ಸಚಿವರು : ಕಂದಾಯ ಸಜಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ) | ರಾಜ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸೈನಿಕರಿಗೆ | ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 
ಸಾಗುವಳಿ ಮಾಡಿ ಕೃಷಿಕ ಜೀವನ ನಡೆಸಲು 
ಭೂಮಿಯನ್ನು ನೀಡುವ ಕಾಯ್ದೆ ಪದ್ಮತಿ 
ಜಾರಿಯಲ್ಲಿದೆಯೇ; ಹಾಗಿದ್ದಲ್ಲಿ, ರಾಜ್ಯದ ಯಾವ 
ಯಾವ ಜಿಲ್ಲೆಯಲ್ಲಿ ಭೂಮಿಗಾಗಿ ಅರ್ಜಿ 
ಸಲ್ಲಿಸಿದ ಯೋಧರ ವಿವರ ಹಾಗೂ ಮಂಜೂರು 
ಮಾಡಲಾದ ಭೂಮಿಯಷ್ಟು; (ವಿವರವಾದ 
ಮಾಹಿತಿಯನ್ನು ನೀಡುವುದು) 

ಆ) !ಅಂದಿನ ಮೈಸೂರು ಸರ್ಕಾರದಲ್ಲಿ | ಮೈಸೂರು ರಾಜರ ಆಡಳಿತಾವಧಿಯಲ್ಲಿ 
ಬೆಂಗಳೂರು, ಮೈಸೂರು ಮತ್ತು ಕೋಲಾರ | ಕೋಲಾರ ಜಿಲ್ಲೆಯಲ್ಲಿ ಯಾವುದೇ 
ಜಿಲ್ಲೆಗಳಲ್ಲಿ ಯೋಧರಿಗೆ ಮಂಜೂರು | ಭೂಮಿಯನ್ನು ಯೋಧರಿಗೆ ಮಂಜೂರು 
ಹಾಡಲಾದ ಭೂಮಿ ಎಷ್ಟು; (ವಿವರ| ಮಾಡಿರುವುದಿಲ್ಲ. 
ನೀಡುವುದು, ' ' 

|, ಮೈಸೂರು. ರಾಜರ ಆಡಳಿತಾವಧಿಯಲ್ಲಿ 
ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾಜಿ ಸೈನಿಕರಿಗೆ 
1-20 ಎಕರೆ! ಗುಂಟೆ ಜಮೀನನ್ನು ದಿನಾ೦ಕ: 
20.04.1961ರಲ್ಲಿ ಮಂಜೂರು ಮಾಡಲಾಗಿದೆ. 
ಮೈಸೂರು ರಾಜರ ಆಡಳಿತಾವಧಿಯಲ್ಲಿ 
ಮೈಸೂರು ಜಿಲ್ಲೆಯ ಹುಣಸೂರು ತಾಲ್ಲೂಕಿನಲ್ಲಿ 
284 ಪ್ರಕರಣಗಳಲ್ಲಿ ಯೋಧರಿಗೆ ಜಮೀನು 
ಮಂಜೂರು ಮಾಡಲಾಗಿರುತ್ತದೆ. 

ಇ) |ಬೆಂಗಳೂರು ಜಿಲ್ಲೆಗಳಲ್ಲಿ ಸೈನಿಕರಿಗೆ ನೀಡಲಾದ | ಅನ್ನಯಿಸುವುದಿಲ್ಲ. 
ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು |' 
ಬಿ.ಡಿ.ಎ ಮೂಲಕ ಅಂಗ ಸಂಸ್ಥೆಗಳು ಹಾಗೂ 
ಇತರರಿಗೆ ನಿವೇಶನ ಹಂಚಿಕೆ ಮಾಡಿದೆಯೇ; 
ಹಾಗಿದ್ದಲ್ಲಿ ವಿವರವಾದ ಮಾಹಿತಿಯನ್ನು 
ನೀಡುವುದು? 

ಈ) | ಸೈನಿಕರಿಗೆ ನೀಡಲಾದ ಭೂಮಿಯನ್ನು ಖಾಸಗಿ | ಮಾಜಿ ಸೈನಿಕರಿಗೆ ಮಂಜೂರು ಮಾಡಿರುವ 
ವ್ಯಕ್ತಿಗಳಾಗಲಿ, ' ಸಂಸ್ಥೆಗಳಾಗಲಿ ಅಥವಾ ಜಮೀವಿನಲ್ಲಿ ಅನಧಿಕೃತ ಸಾಗುವಳಿ. 


ಸಕುಮೀಕರಣಕ್ಕಾಗಿ ನಮೂನೆ-50, 53 ಮತ್ತು 
57ರಲ್ಲಿ ಅರ್ಜಿ ಸಲ್ಲಿಸಿದ್ದು, ಅಂತಹ 
ಜಮೀನುಗಳು ಮಂಜೂರಾದ ಮಾಜಿ ಸೈನಿಕರಿಗೆ 
ವಶಕ್ಕೆ ನೀಡಲು ಅಡ್ಡಿಯಾಗಿದಲ್ಲಿ, ಅನಧಿಕೃತ | 


ಸಾಗುವಳಿದಾರರು ಅರ್ಹ ಫಲಾನುಭವಿ! 
ಗಲಿ. ಮಾಜಿ ಸೈವಿಕರಿಗೆ ಭೂ ಲಭ್ಯತಾ 
ಪಟ್ಟಿ ಪ್ರಕಾರ ಬದಲಿ ಜಮೀನನ್ನು ನೀಜಿಲು 
ಕ್ರಮವಹಿಸಲಾಗುವುದು ಹಾಗೂ ಭೂ ಲಭ್ರಾ 
a | ಪಟ್ಟಿಯ ಪ್ರಕಾರ ಸರ್ಕಾರಿ ಜಮೀನು ಮಂಜೂರು 
eg ಮಾಡಲು-ಅಭ್ಯವಿಲ್ಲದಿದ್ದಲ್ಲಿ-ಮಾಜಿ-ಸೈನಿಕರಿಗೆ- 


ನಗರ ಪ್ರದೇಶದಲ್ಲಿ 1200 ಚದರ ಅಡಿ 
ವಿಸ್ತೀರ್ಣದ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ 
2400 ಚದರ ಅಡಿ.ವಿರ್ನೀರ್ಣದ ನಿವೇಶನವನ್ನು 
| ಜಾರಿಯಲ್ಲಿರುವ ಆಶ್ರಯ ಯೋಜನೆಯಡಿಯಲ್ಲಿ 
ವಿವೇಶನವನ್ನು ಉಜಿತವಾಗಿ ಕರ್ನಾಟಕ ಭೂ 
ಮಂಜೂರಾತಿ ನಿಯಮಗಳು, 1969ರ ನಿಯಮ 
8(8)ರನ್ಸಯ ಮಂಜೂರು . ಮಾಡಲು 
| | | ಕ್ರಮವಹಿಸಲಾಗುವುದು. ' 


ಒಂದುವೇಳೆ' ಮಾಜಿ ಸೈನಿಕರಿಗೆ ಮಂಜೂರು 
ಮಾಡಿದ ಜಮೀನಿನಲ್ಲಿ ಅನಧಿಕೃತ ಸಾಗುವಳಿ 
ಸಕ್ರಮೀಕರಣಕ್ಕಾಗಿ . ಸಲ್ಲಿಸಿರುವ ಅರ್ಜಿಗಳು 
ಅನರ್ಹವಾಗಿದ್ದಲ್ಲಿ, ಅಂತಹ ಅರ್ಜಿಗಳನ್ನು 
ವಜಾಗೊಳಿಸಿ ಅನಧಿಕೃತ ಒತ್ತುವರಿಯನ್ನು 
ತೆರವುಗೊಳಿಸಿ : ಮಾಜಿ ಸೈನಿಕರ ವಶಕ್ಕೆ 
ಹ | ನೀಡಲಾಗುವುದು. 
ಸಂಖ್ಯೆ: ಆರ್‌ಡಿ 94 ಎಲ್‌ಜಿಕ್ಕ್ಯೂ 2022 ಕ್‌ 


ಖಾ ಯ್‌ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


dl 


ಚೆಂಗಳೂರು ನಗರ ಜಿಲ್ಲೆಯನ್ನು ಹೊರತುಪಡಿಸಿ |... 


